KA / BG- GPO / 2515 / WPP - 47 / 2009- 2011 


M 


ಕರ್ನಾಟಕ ರಾಜ್ಯಪತ್ರೆ 


ಶ್ರೀ 


ಸಂಪುಟ ೧೪೬ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೨೭, ೨೦೧೧ ( ಮಾಘ ೭, ಶಕ ವರ್ಷ ೧೯೩೨) ಸಂಚಿಕೆ ೪ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಬs 


ದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 22 ಸೇವಿ 2010 , ಬೆಂಗಳೂರು, ದಿನಾಂಕ: 6.1.2011 

ಜ, ನಾಗರಿಕ ಸೇವಾ ಅಧಿನಿಯಮ 1978 (1990 ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪಕರಣದೊಂದಿಗೆ 
ಓದಲಾದ, 3ನೇ ಪ್ರಕರಣದ (1) ನೇ ಉಪ ಪಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ಸಿವಿಲ್ 
ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಈ ಮುಂದಿನ ನಿಯಮಗಳ 
ಕರಡನ್ನು , ಸದರಿ ಅಧಿನಿಯಮದ 3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ಅದರಿಂದ 
ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ 
ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಸದರಿ ಕರಡಿಗೆ ಸಂಬಂಧಿಸಿದಂತೆ, ಮೇಲೆ ನಿಗದಿಪಡಿಸಿದ ಅವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು ಯಾರೇ ವ್ಯಕ್ತಿಯಿಂದ 
ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ 
ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಧ, ಬೆಂಗಳೂರು-560001 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
( ತಿದ್ದುಪಡಿ) ನಿಯಮಗಳು, 2011 ಎಂದು ಕರೆಯತಕ್ಕದ್ದು . 

( 2) ಈ ನಿಯಮಗಳು ಅಧಿಕೃತ ರಾಜ್ಯಪತದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ನಿಯಮ 18 ರ ತಿದ್ದುಪಡಿ:- ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ 
ನಿಯಮ 18 ರಲ್ಲಿ, 

(1) ಉಪ ನಿಯಮ (2) ರಲ್ಲಿ, ಖಂಡ ( ಬಿ) ಯನ್ನು ಕೈಬಿಡತಕ್ಕದ್ದು . 
(i) ಉಪ ನಿಯಮ (3) ರಲ್ಲಿ, ನಾಲ್ಕನೇ ಪರಂತುಕವನ್ನು ಕೈಬಿಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಪಿ . ಮಾರ್ಕಂಡೇಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 2) . 


( ೮೯ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


ಭಾಗ - ೪ಎ 


PERSONNEL AND ADMINISTRATIVE REFORMS SECRETARIAT 

NOTIFICATION 

No. DPAR 22 SDE 2010, Bangalore , Dated :6 .1.2011 
The draft of the following Rules further to amend the Karnataka Civil Service (Classification , Control and Appeal) Rules, 
1957, which the Government of Karnataka proposes to make in exercise of the powers conferred by sub- section ( 1) of section 3 
read with section 8 of the Karnataka State Civil Services Act, 1978 (Karnataka Act 14 of 1990 ) is hereby published as required by 
clause (a ) of sub -section (2) of section 3 of the said Act for the information of persons likely to be affected thereby and notice is 
hereby given that the said draft will be taken into consideration after fifteen days from the date of its publication in the official 
Gazette. 

Any objection or suggestion which may be received by the State Government from any person with respect to the said 
draft before the expiry of the period specified above will be considered by the State Government Objections and suggestions may 
be addressed to the Secretary to Government, Department of Personnel and Administrative Reforms, Vidhana Soudha, 
Bangalore- 560 001 . 

DRAFT RULES 
1 . Title and commencement:- (1) These rules may be called the Karnataka Civil Services (Classification , Control and 
Appeal) (Amendment) Rules, 2011. 

(2) They shall come into force from the date of their publication in the official Gazette . 
2. Amendment of Rule 18 :- In rule 18 of the Karnataka Civil Services (Classification , Control and Appeal) Rules, 1957, 

(i) in sub -rule (2),the clause (b) shall be omitted . 
(ii) in sub -rule (3) the fourth proviso shall be omitted. 

By Order and in the name of the Governor of Karnataka , 

P .MARKANDEYA 


PR - 1 


Under Secretary to Government, 


GK 
- 


Department of Personnel and Administrative , Reforms (Service Rules-2 ). 
ಕಂದಾಯ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ:ಆರ್‌ಡಿ: 42:ಎಲ್‌ಜಿಡಿ:2010, ಬೆಂಗಳೂರು, ದಿನಾಂಕ:2ನೇ ಡಿಸೆಂಬರ್ , 2010 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ:42: ಎಲ್‌ಜಿಡಿ:2010, ದಿನಾಂಕ :06.09.2010ರಲ್ಲಿನ ಕ್ರಮ ಸಂಖ್ಯೆ : 1ರಲ್ಲಿ ನಮೂದಿಸಿರುವ ಶ್ರೀ ಉದಾಸಿ 
ಚೆನ್ನಬಸಪ್ಪ ಮಹಾಲಿಂಗಪ್ಪ ಎಂಬುದರ ಬದಲು ಶ್ರೀ ಮಿಯಾಜಾನ್ ಎಂ . ಕಂಬಳಿ ಸಾ : ಬಾಳಂಬೀಡ ಎಂಬುದಾಗಿ ಓದಿಕೊಳ್ಳತಕ್ಕದ್ದು . ಇನ್ನುಳಿದಂತೆ 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಪಿ . ಆರ್ .1017 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಕಾಇ 68: ಕಾಬಾನಿ 2010(1), ಬೆಂಗಳೂರು, ದಿನಾಂಕ:15ನೇ ಡಿಸೆಂಬರ್, 2010 
ಪರಿಸರ ( ಸಂರಕ್ಷಣೆ) ಅಧಿನಿಯಮ 1986ರ ಅಡಿಯಲ್ಲಿ ರೂಪಿಸಿರುವ ಕೆಮಿಕಲ್ ಆಕ್ಸಿಡೆಂಟ್ ( ಎಮರ್ಜೆನ್ಸಿ ಪ್ಲಾನಿಂಗ್, ಪ್ರಿಪೇರ್ಡ್‌ನೆಸ್ 
ಅಂಡ್ ರೆಸ್ಪಾನ್ಸ್ ) ನಿಯಮಾವಳಿ 1996ರ ನಿಯಮ 8ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ರಾಮನಗರ ಜಿಲ್ಲೆಗೆ ಸಂಬಂಧಿಸಿದಂತೆ 
ಜಿಲ್ಲಾ ಬಿಕ್ಕಟ್ಟು ಪರಿಹಾರ ಸಮಿತಿ ” ಯನ್ನು ಈ ಕೆಳಗಿನಂತೆ ರಚಿಸಿದೆ. 
1. ಜಿಲ್ಲಾಧಿಕಾರಿಗಳು , ರಾಮನಗರ ಜಿಲ್ಲೆ, ರಾಮನಗರ 

ಅಧ್ಯಕ್ಷರು 
ಅಪರ ಜಿಲ್ಲಾಧಿಕಾರಿಗಳು , ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
3. | ಸೂಪರಿಂಟೆಂಡೆಂಟ್ ಆಫ್ ಪೋಲಿಸ್ , ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 


ತಸ್ಯರು 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೨೭ , ೨೦೧೧ 
4. ಜಿಲ್ಲಾ ಅಗ್ನಿಶಾಮ ಅಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
5. | ಡೆಪ್ಯೂಟಿ ಕಮಾಂಡೆಂಟ್, ಹೋಂ ಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
6. ಜಿಲ್ಲಾ ವಾರ್ತಾ ಅಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
ಜಿಲ್ಲಾ ಆರೋಗ್ಯಾಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
ಪರಿಸರ ಅಧಿಕಾರಿ (ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ) , ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
| ಸಾರಿಗೆ ಅಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 

ಸದಸ್ಯರು 
ಜಿಲ್ಲಾ ಕೃಷಿ ಅಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ 

ಸದಸ್ಯರು 
ಸೂಪರಿಂಟೆಂಡೆಂಟ್ ಇಂಜಿನಿಯರ್ 
ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗ , ರಾಮನಗರ ಜಿಲ್ಲೆ, ರಾಮನಗರ 
ಸೂಪರಿಂಟೆಂಡೆಂಟ್ ಇಂಜಿನಿಯರ್ , ಬೆಸ್ಕಾಂ, ರಾಮನಗರ 

ಸದಸ್ಯರು 
ಡೆಪ್ಯೂಟಿ ಕಂಟ್ರೋಲರ್ ಆಫ್ ಎಕ್ಸ್ಪೂಸಿವ್, ಮಂಗಳೂರು 

ಸದಸ್ಯರು 
ಆಯುಕ್ತರು, ನಗರಪಾಲಿಕೆ, ರಾಮನಗರ 

ಸದಸ್ಯರು 
ಸಂಚಾಲಕರು, ಸೇಟ್ ಆಯಿಲ್ ಕೋ - ಆರ್ಡಿನೇಟರ್ , ಐ . ಓ . ಸಿ .ಎಲ್ .-ಸೇಟ್ ಆಫೀಸ್, ಬೆಂಗಳೂರು 

ಸದಸ್ಯರು 
ಮುಖ್ಯಸ್ಥರು, ಡಿಪಾರ್ಟ್‌ಮೆಂಟ್ ಆಫ್ ಕೆಮಿಸ್ಸಿ , ಗೌಸಿಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ , ರಾಮನಗರ 

| ಸದಸ್ಯರು 
ಪ್ಲಾಂಟ್ ಮ್ಯಾನೇಜರ್, ಮೆ : ಬಿಪಿಸಿಎಲ್, ಸೋಲೂರು, ಮಾಗಡಿ ತಾಲ್ಲೂಕು 

ಸದಸ್ಯರು 
18 . ಮುಖ್ಯ ವೈದ್ಯಾಧಿಕಾರಿಗಳು, ಮೆ : ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪಾರ್ಟ್ಸ್ ಲಿಮಿಟೆಡ್, ಬಿಡದಿ, 

ಸದಸ್ಯರು 
ರಾಮನಗರ ಜಿಲ್ಲೆ 
| ಅಧ್ಯಕ್ಷರು, ಮೆ : ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ( ಪಿ) ಲಿಮಿಟೆಡ್ ಕಾರ್ಮಿಕರ ಸಂಘ, ಬಿಡದಿ, | 

ರಾಮನಗರ ಜಿಲ್ಲೆ. 
20. ಕಾರ್ಖಾನೆಗಳ ಉಪ ನಿರ್ದೆಶಕರು -1, ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ 

ಇಲಾಖೆ, ಬೆಂಗಳೂರು 
21 . | ಕಾರ್ಖಾನೆಗಳ ಉಪ ನಿರ್ದೆಶಕರು - 4 , ಕಾರ್ಖಾನೆಗಳು , ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ | 

ಸದಸ್ಯ 
ಇಲಾಖೆ, ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಿವರಾಮ ಗೌಡ 
ಪಿ . ಆರ್ .1041 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 9 ಎಸ್ಎಂಆರ್ 2010, ಬೆಂಗಳೂರು, ದಿನಾಂಕ:22.12.2010 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ ( ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 253 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ. 
(254) ಕಾವೇರಿ ಆಸ್ಪತ್ರೆ, ಟೆರೆಸಿಯನ್ ಕಾಲೇಜು ವೃತ್ತ, ಸಿದ್ದಾರ್ಥ ಲೇಔಟ್ , ಮೈಸೂರು-570011. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಪಿ. ಮಾರ್ಕಂಡೇಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 2). 
PERSONNEL AND ADMINISTRATIVE REFORMS SECRETARIAT 

NOTIFICATION 

No. DPAR 9 SMR 2010 , Bangalore, Dated : 22.12. 2010 
In exercise of the powers conferred by clause ( ff ) of rule 3 of the Karnataka Government Servants (Medical Attendance ) 
Rules 1963 , the Government of Karnataka hereby adds the following item after item 253 of Schedule 1 to the said rules ,namely: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


ಭಾಗ - ೪ಎ 


ಸಿ 


(254) Cauvery Hospital, Terisian College Circle , Siddartha Layout,Mysore-570011 . 

By Order and in the name of the Governor of Karnataka , 

P . MARKANDEYA 
PR-1073 

Under Secretary to Government, 
Department of Personnel and Administrative , Reforms (Service Rules -2 ). 
ತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 10 ಎಸ್ಎಂಆರ್ 2010 , ಬೆಂಗಳೂರು, ದಿನಾಂಕ :22 .12 .2010 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 254 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ. 

( 255) ಎಂ .ಕೆ. ಭಂಡಾರಿ ಆಸ್ಪತ್ರೆ, ಗೌಶಾಲಾ ಎದುರು , ಗಂಜ ರಸ್ತೆ, ರಾಯಚೂರು-584 102 . 
(256) ಮಾನಸ ಆಸ್ಪತ್ರೆ, ವಾಣಿ ಟಾಕೀಸ್ ಹಿಂಭಾಗ, ಬಿ. ಬಿ. ರಸ್ತೆ, ಚಿಕ್ಕಬಳ್ಳಾಪುರ -562 101 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ . ಮಾರ್ಕಂಡೇಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 2). 
PERSONNEL AND ADMINISTRATIVE REFORMS SECRETARIAT 

NOTIFICATION 

No. DPAR 10 SMR 2010 , Bangalore, Dated :22.12. 2010 
In exercise of the powers conferred by clause ( ff ) of rule 3 of the Karnataka Government Servants (Medical Attendance ) 
Rules 1963, the Government of Karnataka hereby adds the following item after item 254 of Schedule 1 to the said rules , namely: 

(255) M .K . Bhandari Hospital, Opp .Gowshala, Gunj Road , Raichur-584 102. 
(256 ) Manasa Hospital, Behind Vani Talkies, B .B . Road , Chikkaballapura -562101. 

By Order and in the name of the Governor of Karnataka, 

P . MARKANDEYA 
PR -1074 

Under Secretary to Government, 
Department of Personnel and Administrative , Reforms (Service Rules- 2). 
ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 12 ಎಸ್ಎಂಆರ್ 2010 , ಬೆಂಗಳೂರು, ದಿನಾಂಕ: 22 .12.2010 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ ( ಎಫ್ಎಫ್ ) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 256 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ. 
( 257) ಶಂಕರ ಕಣ್ಣಿನ ಆಸ್ಪತ್ರೆ, ಎಚ್‌ಎಎಲ್ ಏರ್ ಪೋರ್ಟ್ - ವರ್ತೂರು ರಸ್ತೆ, ಕುಂದಲಹಳ್ಳಿ ಗೇಟ್, ಬೆಂಗಳೂರು-560037. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಪಿ . ಮಾರ್ಕಂಡೇಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 2). 
PERSONNEL AND ADMINISTRATIVE REFORMS SECRETARIAT 

NOTIFICATION 

No . DPAR 12 SMR 2010, Bangalore , Dated :22 .12. 2010 
In exercise of the powers conferred by clause (ff) of rule 3 of the Karnataka Government Servants (Medical Attendance) 
Rules 1963, the Government ofKarnataka hereby adds the following item after item 256 of Schedule 1 to the said rules, namely : 
(257 ) Sankara Eye Hospital ,HAL Airport- Varthur Road ,Kundalahalli Gate , Bangalore -560 037 . 

By Order and in the name of the Governor ofKarnataka, 

P .MARKANDEYA 
PR -1075 

Under Secretary to Government, 
Department of Personnel and Administrative , Reforms (Service Rules-2 ). 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೭, ೨೦೧೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 17 ಎಸ್ಎಂಆರ್ 2010 , ಬೆಂಗಳೂರು, ದಿನಾಂಕ: 22.12.2010 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ ( ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 257 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ. 
( 258) ಬಿಜಾಪುರ ಕಿಡ್ನಿ ಫೌಂಡೇಷನ್, ಹೊಸ ಮುಗಳಖೋಡ ಮಠದ ಎದುರು, ಸೋಲಾಪುರ ರಸ್ತೆ, ಬಿಜಾಪುರ- 586 103. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಪಿ . ಮಾರ್ಕಂಡೇಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು -2 ). 
PERSONNEL AND ADMINISTRATIVE REFORMS SECRETARIAT 

NOTIFICATION 

No . DPAR 17 SMR 2010 , Bangalore, Dated :22.12.2010 
In exercise of the powers conferred by clause (ff) of rule 3 of the Karnataka Government Servants (Medical Attendance) 
Rules 1963 , the Government of Karnataka hereby adds the following item after item 257 of Schedule 1 to the said rules ,namely: 
(258) BijapurKidney Foundation , Opp . New Mugalkhod Math , Solapur Road, Bijapur -586 103. 

By Order and in the name of the Governor of Karnataka, 

P .MARKANDEYA 
PR -1076 

Under Secretary to Government, 
Department of Personnel and Administrative, Reforms (Service Rules-2 ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1056 ವೆಚ್ಚ -12 /10, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್ , 2010 
ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ , ಹುಬ್ಬಳ್ಳಿ ಇದರ ಆವರಣದಲ್ಲಿ ರೂ .129.00 ಲಕ್ಷಗಳ ವೆಚ್ಚದಲ್ಲಿ ಅತಿಥಿ ಗೃಹವನ್ನು ನಿರ್ಮಿಸುವ 
ಕಾರ್ಯವನ್ನು ನೇರವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 4( ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಾನೂನು ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಕರ್ನಾಟಕ ರಾಜ್ಯ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಸಂಸ್ಥೆಯು ಈ ನಿರ್ಮಾಣ ಕಾರ್ಯವನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ. ಟಿ . ಪಿ. ಪಿ . ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ನಿರ್ಮಾಣ ಕಾರ್ಯವನ್ನು ಸಮಂಜಸ 
ದರದಲ್ಲಿ ಸಂಗ್ರಹಿಸುವುದನ್ನು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1049 ವೆಚ್ಚ -12/10, ಬೆಂಗಳೂರು, ದಿನಾಂಕ:1ನೇ ಜನವರಿ, 2011 
2010 - 11ನೇ ಸಾಲಿನ ಎಸ್.ಎಫ್.ಸಿ. ವಿಶೇಷ ಅನುದಾನದ ಅಡಿ ಶಿವಮೊಗ್ಗ ನಗರದ ಗಾಂಧಿ ಪಾರ್ಕನ್ನು ರೂ .4.97 ಕೋಟಿ ವೆಚ್ಚದಲ್ಲಿ 
ಅಭಿವೃದ್ಧಿ ಪಡಿಸುವ ಕಾರ್ಯವನ್ನು ನೇರವಾಗಿ ನಿರ್ಮಿತಿ ಕೇಂದ್ರ, ಶಿವಮೊಗ್ಗ ಇವರಿಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ನಿರ್ಮಿತಿ ಕೇಂದ್ರ, ಶಿವಮೊಗ್ಗ ಸಂಸ್ಥೆಯು ಈ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ. ಟಿ. ಪಿ.ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಸಮಂಜಸ ದರದಲ್ಲಿ 


ಪಿ . ಆರ್ .1079 


6° 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


200 - YOU 


ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. ಕಾಮಗಾರಿಯ ಗುಣಮಟ್ಟದ ತಪಾಸಣೆಯನ್ನು 3ನೇ ವ್ಯಕ್ತಿಯ ಮೂಲಕ 
SUOTESİ (Third party inspection ) 2 starsko. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಶೇಖರಪ್ಪ 
0 .8909 .1080 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
HOME SECRETARIAT 

NOTIFICATION 

No . HD 554 SST 2010 , Bangalore , Dated :20 .12 .2010 
In exercise of the powers conferred by Section 21 of the Code of Criminal Procedure , 1973 (Central Act 2 of 1974 ) the 
Government of Karnataka hereby appoint the officers specified in the enclosed Annexure column No.(2 ) of the table Known as 
Special Executive Magistrates for the area specified in the enclosed Annexure column No .(3) of the table and confer on them all the 
powers as are conferrable on Special Executive Magistrates under the said code for the order to maintain Law and Order in the 
TUMKUR DISTRICT in view of observance and smooth conduct of GENERAL ELECTIONS TO TALUK PANCHAYAT AND ZILLA 
PANCHAYAT-2010 , UP TO 05.01. 2011. 

By Order and in the name of the Governor ofKarnataka , 

K .C . SIDDAPPA 

Under Secretary to Government, 
Home Department (Cofeposa, Prosecution , Law and Order) 

ANNEXURE 
Government Notification No.HD 554 SST 2010 , Bengaluru , Dated : 20 . 12 .2010 
Name and Designation of the proposed 

Jurisdiction / Area 
Special SectoralMagistrate 

Smt/ Sri 
2 

Tumkur Taluk 


- 


2 


Entire Gulur Hobli 


Lingaraju 
Asst. Executive Engineer, PWD, Tumkur. 
Dr. Rajanna 
Secretary , APMC , Tumkur 


Entire Hebbur Hobli 


3. 


Ravishankar 


Entire Bellavi Hobli 


Entire Kora Hobli 


Asst. Executive Engineer, N . H - 4 , Tumkur 
Virupakshaiah 
Executive Engineer, 
Taluk Panchayat, Tumkur. 
Rangaiah 
Dist. Youth Service & Sports Officer, Tumkur 
C . Nanjaiah 
Block Education Officer, Tumkur Taluk 


Entire Urdigere Hobli 


Entire Kasaba Hobli 


Gubbi Taluk 


Entire Hagalawadi Hobli 


Mruthyunjayappa , 
Asst. Child Development Officer, Gubbi 


Entire Kadaba Hobli 


Basavraju 
Asst . Executive Engineer , PWD , Gubbi 
Eshwaraiah 
Block Education Officer, Gubbi 


Entire Nittur Hobli 


ZION – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


Jurisdiction / Area 


Name and Designation of the proposed 
Special Sectoral Magistrate 

Smt/ Sri 

2 


10 . 


Entire Chandrashekharapura Hobli 


Chikkappaiah 
Water Shed Development Officer, Gubbi 
Narasimhamurthy 
Asst. Executive Engineer, No .34 , Hemavathi Canal Dvn ., Gubbi. 


11. 


Entire Chelur Hobli 


Entire Kasaba Hobli 


Nanjundaradhya 
Asst. Director of Horticulture, Gubbi. 


Kunigal Taluk 


13 . 


Entire Yadiyur Hobli 


Lokesh 
Block Education Officer, Kunigal 
Jayaprakash 
SocialWelfare Officer, Kunigal 


14 . 


Entire Kothegere Hobli 


15 . 


Entire Kasaba Hobli 


Thammanna 
Asst. Director, Sericulture Market, Santhemavathur, Kunigal Taluk . 
Chethan Kumar 
Child Development Officer, Kunigal 


16 . 


Entire Huliyurdurga Hobli 


Entire Huthridurga Hobli 


Honnadasegowda 
Taluk Watershed Development Officer , Kunigal 


18 . 


Shivaramaiah 


Entire Amruthur Hobli 


19. 


Entire Honnavalli Hobli 


20. 


Entire Kasaba Hobli 


Asst. Executive Engineer, Hemavathi canal Sub -Dvn ., Kunigal 

Tiptur Taluk 
B .G . Vijayakumar 
Asst. Executive Engineer,Minor Irrigation Sub -Dvn ., Tiptur 
Revanna, 
Executive Officer, Taluk , Panchayat, Tiptur 
M .B . Sachidananda Swamy 
Asst. Executive Engineer, No.2 , Cauvery Basin Project Sub -Dvn., 
Hedagarahalli, Tiptur 
Nyamegowdaru , 
Secretary , A . P .M . C ., Tiptur 

Turuvekere Taluk 


Entire Kibbanahalli Hobli 


Entire Nonavinakere Hobli 


23. 


Prakash 


Entire Kasaba Hobli 


Executive Officer, Taluk Panchayat, Turuvekere 


Entire Dabbeghatta Hobli 


N . Devaraju 
Block Education Officer, Turuvekere 


Entire Dandinashivara Hobli 


Lingarajappa 
Asst. Director of Agriculture , Turuvekere 


Somasundar 


Entire Mayasandra Hobli 


Child Development Project Officer, Turuvekere 


Chikkanayakanahalli Taluk 


27 . 


Entire Huliyar Hobli 


Rangaswamy 
Asst. Director of Agriculture , Agriculture Dep ., C . N .Halli 


5 & 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೨೭ , ೨೦೧೧ 


2001 - 90 


Jurisdiction / Area 


Name and Designation of the proposed 
Special Sectoral Magistrate 

Smt/ Sri 


2 


Entire Kandikere Hobli 


Nagesh 
Block Education Officer, C .N . Halli 


Entire Handanakere Hobli 


Anees Kaiser, 
Child Development Project Officer, C . N . Halli 


Entire Shettikere Hobli 


Chikkadasappa , 
Asst. Executive Engineer, Z .P . Engg ., Sub -Dvn ., C .N . Halli 
Harish Naik 
Asst. Director of Horticulture , C .N . Halli 


31 


Entire Kasaba Hobli 


Entire Dodderi Hobli 


33. 


Madhugiri Taluk 
Subhash Sathenahalli, 
Asst. Director, Sericulture Dept., Madhugiri. 
H .D . Shivanna 
Asst. Registrar of Co -op. Societies ,Madhugiri 
Hanumantharayappa 
Block Education Officer, Madhugiri 


Entire Itakadibbanahalli Hobli 


Entire Kodigenahalli Hobli 


Malleshaiah 


Entire Midigeshi Hobli 


Child Development Project Officer, Madhugiri 


Entire Puravara Hobli 


T .L . Lokesh , 
Asst. Executive Engineer, P . R .E . Sub -Divn., Madhugiri 


Entire Kasaba Hobli 


38 . 


Entire Kasaba Hobli 


Ajjegowda 
Asst. Director, Horticulture Dept., Madhugiri 

Sira Taluk 
B. T. Rangaswamy, 
Commissioner, CMC., Sira 
Chandrashekar 
Assistant Executive Engineer, Z .P . Engg ., Divn ., Sira 
Siddaiah , 
Child Development Project Officer, Sira 


Entire Hulikunte Hobli 


Entire Gowdagere Hobli 


Krishnamurthy, 


Entire Kallambella Hobli 


Assistant Executive Engineer, P .W . D ., Sira 
Madhavareddy 
Block Education Officer, Sira 


Entire Bukkapatna Hobli 


43. 


Pavagada Taluk 
D . Eswaraiah , 
Asst. Executive Engineer, Z .P . Engineering Dvn ., Pavagada 


Entire Kasaba Hobli 


44 . 


Sridhar 


Entire Nidagal Hobli 


45 . 


Asst. Director of Agriculture , 
Agriculture Dept., Pavagada 
T.R . Dasappa 
Social Welfare Officer, 
Pavagada Taluk , Pavagada 


Entire Y . N . Hosakote Hobli 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೨೭ , ೨೦೧೧ 


Jurisdiction / Area 


Name and Designation of the proposed 
Special Sectoral Magistrate 

Smt/ Sri 


46. 


| N . K . Ranganath . 


Entire Nagalamadike Hobli 


Asst . Executive Engineer , P .W .D ., 
Pavagada 


Koratagere Taluk 


47 . 


Entire C . N . Durga Hobli 


Mahaboob Pasha 
Asst. Director of Sericulture, Koratagere 


Entire Kasaba Hobli 


N .C . Siddaramaiah 
Education Co -ordinator Officer, Block Education Office, Koratagere 


Jagannatha Gowda 


Entire Holavanahalli Hobli 


Watershed Development Board , Koratagere 


50. 


Entire Kolala Hobli. 


L. Udayakumar 
Asst. Director, Horticulture Dept., Koratagere 


K .C. SIDDAPPA 
PR -1059 

Under Secretary to Government, 

Home Department(Cofeposa, Prosecution , Law and Order) 
ಒಳಾಡಳಿತ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 561 ಎಸ್ ಎಸ್ಟಿ 2010, ಬೆಂಗಳೂರು, ದಿನಾಂಕ:27.12 .2010 
ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆ-2010ರ ಪ್ರಯುಕ್ತ ದಿನಾಂಕ:01.01.2011ರಂದು ಗುಲಬರ್ಗಾ 
ಜಿಲ್ಲೆಯಲ್ಲಿ ನಡೆಯಲಿರುವ ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಸಲುವಾಗಿ ಹಾಗೂ ಕಾನೂನು 
ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಗುಲಬರ್ಗಾ ಜಿಲ್ಲಾಧಿಕಾರಿಗಳ ಪತ ಸಂಖ್ಯೆ: ಡಿಸಿಜಿ/ ಎಂಎಜಿ/712 /2010 - 11 , ದಿನಾಂಕ 18.12.2010 
ಅನ್ನು ಹೊರಡಿಸಿದ್ದು, ಸದರಿ ಪತದಲ್ಲಿ ನೇಮಕ ಮಾಡಲಾದ ಅಧಿಕಾರಿಗಳಿಗೆ ಸರ್ಕಾರವು ದಂಡ ಪಕಿಯಾ ಸಂಹಿತೆ 1973( ಕೇಂದ ಕಾಯಿದೆ ಸಂಖ್ಯೆ: 
2-1974) ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಡಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಸದರಿ ಪತದಲ್ಲಿ 
ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ಸೆಕ್ಟೋರಲ್ ಮ್ಯಾಜಿಸ್ಟೆ ಟರುಗಳನ್ನಾಗಿ ( ವಿಶೇಷ ಕಾರ್ಯ ನಿರ್ವಾಹಕ ದಂಡಾಧಿಕಾರಿ) ದಿನಾಂಕ:01.01.2011ರಿಂದ 
ಜಾರಿಗೆ ಬರುವಂತೆ ದಿನಾಂಕ: 06 .01.2011ರ ವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ 

( ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 561 ಎಸ್‌ಎಸ್‌ಟಿ 2016 , ದಿನಾಂಕ:27.12.2010ಕ್ಕೆ 

- ಅನುಬಂಧ 
ಸೆಕ್ಟೋರಲ್ ಮ್ಯಾಜಿಸ್ಟ್ರೇಟ್ 

ನೇಮಕಾತಿ ಮಾಡಬೇಕಾದ ಪೊಲೀಸ್ 
ಸಂಖ್ಯೆ ಅವರ ಹೆಸರು ಮತ್ತು ಪದನಾಮ 

ಠಾಣೆಯ ಕ್ಷೇತ್ರ ವ್ಯಾಪ್ತಿ 

ಗುಲ್ಬರ್ಗಾ ತಾಲ್ಲೂಕು 
1. ಶ್ರೀ ಶರಣಪ್ಪಾ ಕೋಬಾಳಕರ, 

ಕಮಲಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗುಲ್ಬರ್ಗಾ ( ದಕ್ಷಿಣ ) ಗುಲ್ಬರ್ಗಾ 
ಶ್ರೀ ಭಾರತ ರಾಜ ಸಾವಳಗಿ, 

ಮಹಾಗಾಂವ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗುಲ್ಬರ್ಗಾ ( ಉತ್ತರ) ಗುಲ್ಬರ್ಗಾ) 


ಕ್ರಮ 


2 , 


ಕ್ರಮ 


೯೮ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೨೭ , ೨೦೧೧ 

ಭಾಗ - ೪ 
ಸೆಕ್ಟೋರಲ್ ಮ್ಯಾಜಿಸ್ಟ್ರೇಟ್ 

ನೇಮಕಾತಿ ಮಾಡಬೇಕಾದ ಪೋಲೀಸ್ 
ಸಂಖ್ಯೆ ಅವರ ಹೆಸರು ಮತ್ತು ಪದನಾಮ 

ಠಾಣೆಯ ಕ್ಷೇತ್ರ ವ್ಯಾಪ್ತಿ 
ಶ್ರೀ ಎ.ಎಫ್. ಮುಲ್ಲಾ, 

ಗುಲ್ಬರ್ಗಾ ಗ್ರಾಮೀಣ ಪೊಲೀಸ್ ಠಾಣೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ವ್ಯಾಪ್ತಿಗೆ 

ಯೋಜನೆ, ಉಪವಿಭಾಗ, ಗುಲ್ಬರ್ಗಾ 
4 . | ಶ್ರೀ ರಮೇಶ ಮಾಲಾ 

ಫರಹತಾಬಾದ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ವಲಯ ಅರಣ್ಯಾಧಿಕಾರಿಗಳು , ಗುಲ್ಬರ್ಗಾ 
ಶ್ರೀ ವಿ.ಆರ್. ಗಂಗಾ 

ಗುಲ್ಬರ್ಗಾ ವಿಶ್ವವಿದ್ಯಾಲಯ , ಪೊಲೀಸ್ ಠಾಣೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, 

ವ್ಯಾಪ್ತಿಗೆ 
ಸಂಚಾರಿ ಹೈಕೋರ್ಟ್ ಉಪವಿಭಾಗ, ಗುಲ್ಬರ್ಗಾ 

ಆಳಂದ ತಾಲ್ಲೂಕು 
ಶ್ರೀ ಕೆ. ಎ . ನಂಜಪ್ಪಾ, 

ಮಾದನ ಹಿಪರ್ಗಾ ಪೊಲೀಸ್ ಠಾಣೆ 
ಸಹಾಯಕ ನಿರ್ದೇಶಕರು, ಆಳಂದ, ಮೊಬೈಲ್ ನಂ .9448651345 

ವ್ಯಾಪ್ತಿಗೆ 
ಶ್ರೀ ಬಸಯ್ಯಾ ಹೀರೇಮಠ, 

ಆಳಂದ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್ ಆಳಂದ, 
ಮೊಬೈಲ್ ನಂ .9480866110 
ಶ್ರೀ ಆರ್. ಎಸ್ . ತಳವಾರ, 

ನಿಂಬರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಆಳಂದ, ಮೊಬೈಲ್ ನಂ .9480695209 
ಶ್ರೀ ವಿಜಯಕುಮಾರ ಫುಲಾರೆ, 

ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ತಾಲ್ಲೂಕು, ಸಮಾಜ ಕಲ್ಯಾಣಾಧಿಕಾರಿಗಳು, ಆಳಂದ, ಮೊಬೈಲ್ ನಂ .9909777504 

ಅಫಜಲಪುರ ತಾಲ್ಲೂಕು 
ಶ್ರೀ ಬಸವರಾಜ ಗೌನಳ್ಳಿ, 

ಅಫಜಲಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅಫಜಲಪುರ , ಮೊಬೈಲ್ ನಂ . 
ಶ್ರೀ ಚಂದ್ರಕಾಂತ ಜೀವಣಗಿ, 

ರೇವೂರ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ನಿರ್ದೆಶಕರು, ಕೃಷಿ ಇಲಾಖೆ, ಅಫಜಲಪುರ, ಮೊಬೈಲ್ 
ನಂ .9448333953 
ಶ್ರೀ ಮಹಾದೇವ ಎಲ್.ಸಿಂಧೆ 

ದೇವಲ್ ಗಾಣಗಾಪುರ ಪೊಲೀಸ್ ಠಾಣೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, | ವ್ಯಾಪ್ತಿಗೆ 
ಅಫಜಲಪುರ, ಮೊಬೈಲ್ ನಂ . 9448749694 

ಜೇವರ್ಗಿ ತಾಲ್ಲೂಕು 
13, ಶ್ರೀ ರಾಮಕೃಷ್ಣ, 

ಜೇವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜೇವರ್ಗಿ , ಮೊಬೈಲ್ ನಂ .9480695214 
14 . ಶ್ರೀ ರಂಗಪ್ಪಾ , 

ಯಡ್ರಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ, ಜೇವರ್ಗಿ , ಮೊಬೈಲ್ 

ನಂ .9900964820 
15 . ಶ್ರೀ ಸುಭಾಶ ಗಾಯಕವಾಡ, 

ನೆಲೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, 
ಜೇವರ್ಗಿ, ಮೊಬೈಲ್ ನಂ . 9731827627 

ಚಿಂಚೋಳಿ ತಾಲ್ಲೂಕು 
16. ಶ್ರೀ ಬಿ. ಎಸ್ . ಡಾಂಗೆ, 

ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ವಲಯ ಅರಣ್ಯಾಧಿಕಾರಿಗಳು ( ಪ್ರಾದೇಶಿಕ), ಚಿಂಚೋಳಿ, ಮೊಬೈಲ್ 
ನಂ .9980113290 


10 . 


೯೯ 


17. 


6 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೭, ೨೦೧೧ 
ಕ್ರಮ ಸೆಕ್ಟೋರಲ್ ಮ್ಯಾಜಿಸ್ಟ್ರೇಟ್ 

ನೇಮಕಾತಿ ಮಾಡಬೇಕಾದ ಪೊಲೀಸ್ 
ಸಂಖ್ಯೆ - ಅವರ ಹೆಸರು ಮತ್ತು ಪದನಾಮ 

ಠಾಣೆಯ ಕ್ಷೇತ್ರ ವ್ಯಾಪ್ತಿ 
ಶ್ರೀ ಯುನಿಸ್‌ ಅಲಿ, 

ಮಿರಿಯಾಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ವಲಯ ಅರಣ್ಯಾಧಿಕಾರಿಗಳು ( ಸಾಮಾಜಿಕ), ಚಿಂಚೋಳಿ, ಮೊಬೈಲ್ 
ನಂ .9480820515 
ಶ್ರೀ ವೈ .ಎನ್. ಚಂದ್ರಮೌಳಿ, 

ಕುಂಚಾವರಂ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್, ಚಿಂಚೋಳಿ, 

ಮೊಬೈಲ್ ನಂ .9480473955 
19 . ಶ್ರೀ ಶ್ರೀನಿವಾಸ ಪೋತದಾರ, 

ಸುಲೇಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ಉಪವಿಭಾಗ, 

ಚಿಂಚೋಳಿ, ಮೊಬೈಲ್ ನಂ .9448474645 
20 . ಶ್ರೀ ಅಮೃತ ಬಸಗೊಂಡೆ, 

ರಟಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಚಿಂಚೋಳಿ, ಮೊಬೈಲ್ ನಂ .9731047578 

ಸೇಡಂ ತಾಲ್ಲೂಕು 
21. ಶ್ರೀ ಶಿವಲಿಂಗಪ್ಪಾ, 

ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, 
ಸೇಡಂ, ಮೊಬೈಲ್ ನಂ .9342353932 
ಶ್ರೀ ಶರಣಪ್ಪ ಕರೋಟಿ, 

ಮಳಖೇಡ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆ, ಸೇಡಂ, ಮೊಬೈಲ್ ನಂ . 9449661413 | 
23. ಶ್ರೀ ಡಿ . ಲಿಂಗಮಹಂತು, 

ಕುರಕುಂಟಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕೃಷಿ ನಿರ್ದೆಶಕರು , ಸೇಡಂ, ಮೊಬೈಲ್ ನಂ .9341955566 
ಶ್ರೀ ಪಿ.ರಂಗನಾಥ, 

ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ಇಲಾಖೆ, ಸೇಡಂ, 
ಮೊಬೈಲ್ ನಂ .9449956774 

ಚಿತ್ತಾಪುರ ತಾಲ್ಲೂಕು 
ಶ್ರೀ ಸತೀಶ ಗುದಿಗೆನವರ, 

ಕಾಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ 
ಇಂಜಿನೀಯರಿಂಗ್ ಉಪವಿಭಾಗ, ಕಾಳಗಿ, ತಾ : ಚಿತ್ತಾಪುರ, ಮೊಬೈಲ್ 
ನಂ .9480866637 
ಶ್ರೀ ಬಸವರಾಜ ಹಾರಕೂಡೆ, 

ಚಿತ್ತಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್, ಚಿತ್ತಾಪುರ, ಮೊಬೈಲ್ 

ನಂ .9480866120 
27 . ಶ್ರೀ ಬಾಬು ಪವಾರ , 

ಶಹಾಬಾದ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ 

ಇಂಜಿನಿಯರಿಂಗ್ ಉಪವಿಭಾಗ, ಚಿತ್ತಾಪುರ, ಮೊಬೈಲ್ ನಂ .9480820701 
28. ಶ್ರೀ ಜಿ.ಕೆ.ರೋಣ್, 

ಮಾಡಬೂಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕೃಷಿ ನಿರ್ದೇಶಕರು, ಚಿತ್ತಾಪುರ, ಮೊಬೈಲ್ ನಂ .9480820708 
_ 29. ಶ್ರೀ ಇಸ್ಮಾಯಿಲ್ ಪಟೇಲ್, 

ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, 
ಉಪವಿಭಾಗ , ಚಿತ್ತಾಪುರ , ಮೊಬೈಲ್ ನಂ .9886923503. 

ಕೆ.ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ .1064 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


26 . 


೫) 


೧೦೦ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜನವರಿ ೨೭ , ೨೦೧೧ 

ಭಾಗ - ೪ಎ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 570 ಎಸ್ ಎಸ್ಟಿ 2010, ಬೆಂಗಳೂರು, ದಿನಾಂಕ:27.12.2010 
ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆ -2010ರ ಪಯುಕ್ತ ಕೊಡಗು ಜಿಲ್ಲೆಯಲ್ಲಿ ನೆಡೆಯಲಿರುವ 
ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು 
ಕಾಪಾಡುವ ಸಲುವಾಗಿ ಸರ್ಕಾರವು ದಂಡ ಪಕಿಯಾ ಸಂಹಿತೆ 1973(ಕೇಂದ್ರ ಕಾಯಿದೆ ಸಂಖ್ಯೆ:2 - 1974) ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ, 
ಕೊಡಗು ಜಿಲ್ಲೆಯ ತಾಲ್ಲೂಕು ವಾರು (ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ) ಅನುಬಂಧದಲ್ಲಿ ನೀಡಿರುವಂತೆ ಅನುಬಂಧದ ಕಲಂ (5) ರಲ್ಲಿ 
ನಮೂದಿಸಿರುವ ಅಧಿಕಾರಿಗಳಿಗೆ ಸದರಿ ಸಂಹಿತೆಯಡಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಸೆಕ್ಟೋರಲ್ ಮ್ಯಾಜಿಸ್ಟೆಟರುಗಳನ್ನಾಗಿ ( ವಿಶೇಷ 
ಕಾರ್ಯ ನಿರ್ವಾಹಕ ದಂಡಾಧಿಕಾರಿ ) ದಿನಾಂಕ:31.12 .2010ರ ವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 

ಅನುಬಂಧ - 1 ( ಮಡಿಕೇರಿ ತಾಲ್ಲೂಕು) 
ತಾಲ್ಲೂಕು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಅಧಿಕಾರಿ ಹಾಗೂ 
ಸಂಖ್ಯೆ ಮತ್ತು ಹೆಸರು ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು | ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿ 

ನೇಮಕ ಮಾಡಲಾದ ಅಧಿಕಾರಿ ಹೆಸರು ಮತ್ತು 

ಪದನಾಮ 
1 | 2 
ಮಡಿಕೇರಿ 12 - ಮಕ್ಕಂದೂರು 1. ಗಾಳಿಬೀಡು 

ಶ್ರೀ ಮರಿಸ್ವಾಮಿ , 
2 . ಕೆ. ನಿಡುಗಣೆ 

ಕ್ಷೇತ್ರ ಶಿಕ್ಷಣಾಧಿಕಾರಿ , ಸಾರ್ವಜನಿಕ ಶಿಕ್ಷಣ 
3. ಮಕ್ಕಂದೂರು 

ಇಲಾಖೆ ಮಡಿಕೇರಿ ತಾಲ್ಲೂಕು, 
4. ಮದೆ 

ಮಡಿಕೇರಿ. 
ಮಡಿಕೇರಿ 13 - ಕಾಂತೂರು 1. ಮರಗೋಡು 

ಕೆ. ಎಂ . ಸದಾನಂದ, 
ಮೂರ್ನಾಡು 2 . ಕಾಂತೂರು-ಮೂರ್ನಾಡು 

ಸಹಾಯಕ ಕಾರ್ಯಪಾಲಕ 

ಅಭಿಯಂತರರು , ನಗರಸಭೆ, ಮಡಿಕೇರಿ. 
3. ಮಡಿಕೇರಿ 14 - ನಾಪೋಕ್ಲು 1. ನಾಪೋಕ್ಲು 

ಶ್ರೀ ಗಜಾನನ ಪ್ರಸಾದ್, 
2. ಬಲ್ಲಮಾವಟಿ 

ಸಹಾಯಕ ಕಾರ್ಯಪಾಲಕ 
3. ಹೊದ್ದೂರು 

ಅಭಿಯಂತರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಇಲಾಖೆ, ಉಪವಿಭಾಗ , ಮಡಿಕೇರಿ. 
4 . | ಮಡಿಕೇರಿ 

15 - ಸಂಪಾಜೆ 1. ಸಂಪಾಜೆ 

ಶ್ರೀ ಮಹದೇವಸ್ವಾಮಿ , 
2. ಕುಂದಚೇರಿ 

ಸಹಾಯಕ ಕಾರ್ಯಪಾಲಕ 
3 , ಚೆಂಬು 

ಅಭಿಯಂತರರು, ಪಂಚಾಯತ್ ರಾಜ್ 
4. ಬೇಂಗೂರು 

ಇಂಜಿನಿಯರಿಂಗ್ ಉಪವಿಭಾಗ, 

ಮಡಿಕೇರಿ 
5. ಮಡಿಕೇರಿ 16 - ಭಾಗಮಂಡಲ 1. ಭಾಗಮಂಡಲ 

ಶ್ರೀ ಎನ್.ಎಸ್. ಪುಟ್ಟಸ್ವಾಮಿ , 
2 . ಕರಿಕೆ 

ಕಾರ್ಯನಿರ್ವಾಹಣಾಧಿಕಾರಿ , ತಾಲ್ಲೂಕು 
3 . ಪೆರಾಜೆ 

ಪಂಚಾಯತ್, ಮಡಿಕೇರಿ. 
6 . | ಮಡಿಕೇರಿ 17 - ಚೆಯ್ಯಂಡಾಣೆ 1. ಕೊಣಂಜಗೇರಿ 

ಶ್ರೀ ಬಿ. ಪ್ರಸನ್ನ ಕುಮಾರ್, 
( ನರಿಯಂದಡ) | 2 . ಕುಂಜಿಲ (ಕಕ್ಕಬ್ಬೆ) 

ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
3. ನರಿಯಂದಡ ( ಚೆಯ್ಯಂಡಾಣೆ) ಹಾಗೂ ಪದನಿಮಿತ್ತ ಭೂದಾಖಲೆಗಳ 

ಉಪ ನಿರ್ದೇಶಕರು , ಕೊಡಗು ಜಿಲ್ಲೆ, 
ಮಡಿಕೇರಿ 


2 . 


| 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


೧೦೧ 


೫) 


ತಾಲ್ಲೂಕು 


ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಅಧಿಕಾರಿ ಹಾಗೂ 
ಸಂಖ್ಯೆ ಮತ್ತು ಹೆಸರು | ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿ 

ನೇಮಕ ಮಾಡಲಾದ ಅಧಿಕಾರಿ ಹೆಸರು ಮತ್ತು 

ಪದನಾಮ 


7. | ಮಡಿಕೇರಿ 18 - ಕಡಗದಾಳು 1. ಬೆಟ್ಟಗೇರಿ 

ಶ್ರೀ ನಾಚಪ್ಪ, 
2. ಹಾಕತ್ತೂರು 

ಉಪನಿರ್ದೆಶಕರು, ರೇಷ್ಮೆ ಇಲಾಖೆ, 
3. ಕಡಗದಾಳು 

ಕೊಡಗು ಜಿಲ್ಲೆ, ಮಡಿಕೇರಿ. 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
( ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 

ಅನುಬಂಧ - 2 ( ವಿರಾಜಪೇಟೆ ತಾಲ್ಲೂಕು) 
ತಾಲ್ಲೂಕು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಅಧಿಕಾರಿ ಹಾಗೂ 
ಹೆಸರು ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು | ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿ 

ನೇಮಕ ಮಾಡಲಾದ ಅಧಿಕಾರಿ ಹೆಸರು ಮತ್ತು 

ಪದನಾಮ 


೫ 
) 


| 


1. 


ವಿರಾಜಪೇಟೆ 


ಕದನೂರು 


ಕದನೂರು 
ಚೆಂಬೆಬೆನ್ನೂರು 
ಹಾಲುಗುಂದ - ಭಾಗಶಃ ( ಮತಗಟ್ಟೆಗಳ 
ವ್ಯಾಪ್ತಿಯಂತೆ) 
ಹುದಿಕೇರಿ 
ಬಿಟ್ಟಂಗಾಲ 


2 . ವಿರಾಜಪೇಟೆ 


ಬಿಟ್ಟಂಗಾಲ 


3 , ವಿರಾಜಪೇಟೆ 


ಕಾಕೋಟು 


ಪರಂಬು 


ಕದನೂರು 
ಬೇಟೋಳಿ 
ಹಾಲುಗುಂದ - ಭಾಗಶಃ ( ಮತಗಟ್ಟೆಗಳ 
ವ್ಯಾಪ್ತಿಯಂತೆ) 


ಶ್ರೀ ಮಚಾಡೋ 
ಅಕ್ಷರದಾಸೋಹ ಅಧಿಕಾರಿ, 
ಉಪನಿರ್ದೇಶಕರ ಕಛೇರಿ, ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಮಡಿಕೇರಿ 
ಶ್ರೀ ಗಣೇಶಪ್ಪ , 
ಯೋಜನಾ ಸಮನ್ವಯಾಧಿಕಾರಿ, 
ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, 
ಮಡಿಕೇರಿ 
ಶ್ರೀ ಧರ್ಮರಾಜ್ 
ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು, ಲೋಕೋಪಯೋಗಿ 
ಇಲಾಖೆ, ಉಪವಿಭಾಗ, ವಿರಾಜಪೇಟೆ 
ತಾಲ್ಲೂಕು. 
ಶ್ರೀ ಮಹೇಶ್, 
ಸಹಾಯಕ ಕೃಷಿ ನಿರ್ದೇಶಕರು, 
ಮಡಿಕೇರಿ ತಾಲ್ಲೂಕು 
ಶ್ರೀ ಜಗನ್ನಾಥ್, 
ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ, 
ಕೊಡಗು ಜಿಲ್ಲೆ , ಮಡಿಕೇರಿ 


4 , | ವಿರಾಜಪೇಟೆ 


ಅಮ್ಮ 


ಅಮ್ಮ 
ಪಾಲಿಬೆಟ್ಟ 


5 . | ವಿರಾಜಪೇಟೆ 


| ಸಿದ್ದಾಪುರ 


ಹಾಲುಗುಂದ - ಭಾಗಶಃ 
ಚೆಂಬೆಬೆನ್ನೂರು 
ಸಿದ್ದಾಪುರ- ಭಾಗಶಃ ( ಮತಗಟ್ಟೆಗಳ 
ವ್ಯಾಪ್ತಿಯಂತೆ) 
ತಿತಿಮತಿ 
ಕಿರುಗೂರು- ಭಾಗಶಃ ( ಮತಗಟ್ಟೆಗಳ 
ವ್ಯಾಪ್ತಿಯಂತೆ) 


6. | ವಿರಾಜಪೇಟೆ 


ತಿತಿಮತಿ 


ಶ್ರೀ ಎಸ್.ಕೆ. ನಾಸ್ಕೋಡಿ, 
ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು, ಪಂಚಾಯತ್ ರಾಜ್ 
ಇಂಜಿನಿಯರಿಂಗ್, ಉಪವಿಭಾಗ, 
ಪೊನ್ನಂಪೇಟೆ. 


೧೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


ಭಾಗ - ೪ಎ 


೫) 


ತಾಲ್ಲೂಕು 


ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಅಧಿಕಾರಿ ಹಾಗೂ 
ಹೆಸರು ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿ 

ನೇಮಕ ಮಾಡಲಾದ ಅಧಿಕಾರಿ ಹೆಸರು ಮತ್ತು 

ಪದನಾಮ 


5 . 


7 . | ವಿರಾಜಪೇಟೆ 

ಬಾಳೆಲೆ ಕಿರುಗೂರು- ಭಾಗಶಃ 

ಡಾ|| ಕೆ. ಸಿ. ಕೃಷ್ಣಮೂರ್ತಿ , 
ಬಾಳೆಲೆ - ಭಾಗಶಃ 

ಉಪನಿರ್ದೆಶಕರು, ಪಶುಪಾಲನಾ 
ಕಾನೂರು- ಭಾಗಶಃ 

ಇಲಾಖೆ , ಕೊಡಗು ಜಿಲ್ಲೆ, ಮಡಿಕೇರಿ. 
ಕುಟ್ಟ - ಭಾಗಶಃ ( ಮತಗಟ್ಟೆಗಳ 

ವ್ಯಾಪ್ತಿಯಂತೆ) 
8. | ವಿರಾಜಪೇಟೆ ಗೋಣಿಕೊಪ್ಪ 

ಗೋಣಿಕೊಪ್ಪ 

ಶ್ರೀ ವಿ. ತಿಮ್ಮಯ್ಯ , 
ಪೊನ್ನಂಪೇಟೆ- ಭಾಗಶಃ 

ಹಿರಿಯ ಸಹಾಯಕ ನಿರ್ದೇಶಕರು, 
ಬಿಟ್ಟಂಗಾಲ ( ಮತಗಟ್ಟೆಗಳ 

ತೋಟಗಾರಿಕಾ ಇಲಾಖೆ, ವಿರಾಜಪೇಟೆ 
ವ್ಯಾಪ್ತಿಯಂತೆ) 

ತಾಲ್ಲೂಕು. 
9 . | ವಿರಾಜಪೇಟೆ ಪೊನ್ನಂಪೇಟೆ ಪೊನ್ನಂಪೇಟೆ- ಭಾಗಶಃ 

ಶ್ರೀ ಬಿ.ಸಿ . ಉತ್ತಪ್ಪ , 
ಕಿರುಗೂರು- ಭಾಗಶಃ 

ಅಕ್ಷರ ದಾಸೋಹ ಅಧಿಕಾರಿ , ಕ್ಷೇತ್ರ 
ಕಾನೂರು- ಭಾಗಶಃ 

ಶಿಕ್ಷಣಾಧಿಕಾರಿಗಳ ಕಛೇರಿ, ಸಾರ್ವಜನಿಕ 

ಹುದಿಕೇರಿ ( ಮತಗಟ್ಟೆಗಳ ವ್ಯಾಪ್ತಿಯಂತೆ) | ಶಿಕ್ಷಣ ಇಲಾಖೆ, ವಿರಾಜಪೇಟೆ ತಾಲ್ಲೂಕು. 
10. | ವಿರಾಜಪೇಟೆ ಶ್ರೀಮಂಗಲ 

ಕುಟ್ಟ - ಭಾಗಶಃ 

ಶ್ರೀಮತಿ ಕೆ. ಜಿ . ರೀನ 
ಶ್ರೀಮಂಗಲ - ಭಾಗಶಃ 

ಸಹಾಯಕ ನಿರ್ದೆಶಕರು, ಕೃಷಿ ಇಲಾಖೆ, 
( ಮತಗಟ್ಟೆಗಳ ವ್ಯಾಪ್ತಿಯಂತೆ) 

ವಿರಾಜಪೇಟೆ. 
11 . ವಿರಾಜಪೇಟೆ ಚೆನ್ನಯ್ಯನಕೋಟೆ ಮಾಲ್ದಾರೆ 

ಶ್ರೀ ಅಲೆಕ್ಸಾಂಡರ್‌, 
ಸಿದ್ದಾಪುರ - ಭಾಗಶಃ 

ಕಾರ್ಯನಿರ್ವಾಹಣಾಧಿಕಾರಿ, ತಾಲ್ಲೂಕು 
| ( ಮತಗಟ್ಟೆಗಳ ವ್ಯಾಪ್ತಿಯಂತೆ) ಪಂಚಾಯತ್, ಪೊನ್ನಂಪೇಟೆ. 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
( ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 

ಅನುಬಂಧ - 3 (ಸೋಮವಾರಪೇಟೆ ತಾಲ್ಲೂಕು) 
ತಾಲ್ಲೂಕು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಹಾಗೂ ಕಾರ್ಯನಿರ್ವಾಹಕ 
ಹೆಸರು ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು ದಂಡಾಧಿಕಾರಿಗಳಾಗಿ ನೇಮಕ ಮಾಡಲಾದ 

ಅಧಿಕಾರಿ ಹೆಸರು ಮತ್ತು ಪದನಾಮ 


೯)೩ 


|| 


1. |ಸೋಮವಾರಪೇಟೆ 


ಕೊಡ್ಲಿಪೇಟೆ 


ಶ್ರೀ ಬಿ.ಎಲ್. ಸಿದ್ದಯ್ಯ , 
ಮುಖ್ಯ ಯೋಜನಾಧಿಕಾರಿ, ಕೊಡಗು 
ಜಿಲ್ಲಾ ಪಂಚಾಯತ್, ಮಡಿಕೇರಿ 


1. ಕೊಡ್ಲಿಪೇಟೆ 
2. ಬ್ಯಾಡಗೊಟ್ಟ 
3. ಬೆನ್ನೂರು 
4 . ಹಂಡ್ಲಿ 
5. ಶನಿವಾರಸಂತೆ 
6. ದುಂಡಳ್ಳಿ 
7. ನಿಡ್ಡ 
8. ಆಲೂರು 


2 . |ಸೋಮವಾರಪೇಟೆ 


ಗೋಪಾಲಪುರ 


ಶ್ರೀ ನಾಗರಾಜು , 
ಕಾರ್ಯನಿರ್ವಾಹಣಾಧಿಕಾರಿ , 
ತಾಲ್ಲೂಕು ಪಂಚಾಯತ್, 
ಸೋಮವಾರಪೇಟೆ ತಾಲ್ಲೂಕು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


೧೦೩ 


ತಾಲ್ಲೂಕು 


ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಗೆ ನೋಡಲ್ ಹಾಗೂ ಕಾರ್ಯನಿರ್ವಾಹಕ 
ಹೆಸರು ಬರುವ ಗ್ರಾಮ ಪಂಚಾಯಿತಿಗಳ ಹೆಸರು ( ದಂಡಾಧಿಕಾರಿಗಳಾಗಿ ನೇಮಕ ಮಾಡಲಾದ 

ಅಧಿಕಾರಿ ಹೆಸರು ಮತ್ತು ಪದನಾಮ 


3. | ಸೋಮವಾರಪೇಟೆ 


ಅಣ್ಣೂರುಕಟ್ಟೆ 


4 , |ಸೋಮವಾರಪೇಟೆ 


ಶಾಂತಳ್ಳಿ -1 


5 . | ಸೋಮವಾರಪೇಟೆ 


ಕೂಡಿಗೆ. 


6, ಸೋಮವಾರಪೇಟೆ ಹೆಬ್ಬಾಲೆ 


7. | ಸೋಮವಾರಪೇಟೆ 


ಕುಶಾಲನಗರ 


15. ಚೌಡ್ಲು 

ಡಾ|| ಕೆ. ಆರ್. ಲಕ್ಷ್ಮೀಕಾಂತ್, 
16, ಬೇಳೂರು 

ಸಹಾಯಕ ನಿರ್ದೇಶಕರು , ಪಶುವೈದ್ಯ 
18, ಐಗೂರು 

ಆಸ್ಪತ್ರೆ,ಸೋಮವಾರಪೇಟೆ. 
19 . ನೇರುಗಳಲೆ 
11. ಶಾಂತಳ್ಳಿ 

ಶ್ರೀ ಜಯರಾಂ 
13. ಬೆಟ್ಟದಳ್ಳಿ 

ಯೋಜನಾ ನಿರೂಪಕರು , 
17. ಕಿರಗಂದೂರು 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
40. ಗರ್ವಾಲೆ 

ಇಲಾಖೆ, ಮಡಿಕೇರಿ 
25. ಕೂಡಿಗೆ 

ಶ್ರೀ ರಾಮಕೃಷ್ಣ, 
26. ಕೂಡುಮಂಗಳೂರು 

ಸಹಾಯಕ ಕಾರ್ಯಪಾಲಕ 
27. ಮುಳ್ಳುಸೋಗೆ 

ಅಭಿಯಂತರರು, ಲೋಕೋಪಯೋಗಿ 
ಬಂದರು ಒಳನಾಡು, ಜಲಸಾರಿಗೆ 

ಇಲಾಖೆ, ಸೋಮವಾರಪೇಟೆ ತಾಲ್ಲೂಕು. 
20. ಗಣಗೂರು 

ಶ್ರೀ ಮಂಜುನಾಥ, 
28. ಹೆಬ್ಬಾಲೆ 

ಸಹಾಯಕ ಕಾರ್ಯಪಾಲಕ 
29, ತೊರೆನೂರು 

ಅಭಿಯಂತರರು, ಪಂಚಾಯತ್‌ರಾಜ್ 
30. ಶಿರಂಗಾಲ 

ಇಂಜಿನಿಯರಿಂಗ್ , ಉಪವಿಭಾಗ, 

ಸೋಮವಾರಪೇಟೆ ತಾಲ್ಲೂಕು. 
23. ನಂಜರಾಯಪಟ್ಟಣ 

ಶ್ರೀ ಸಿ. ಚಿನ್ನಪ್ಪ, 
24. ಗುಡ್ಡೆಹೊಸೂರು 

ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗ 
33. ಕೊಡಗರಳ್ಳಿ 

ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 
35 . 7ನೇ ಹೊಸಕೋಟೆ 

ಕೊಡಗು ಜಿಲ್ಲೆ , ಮಡಿಕೇರಿ. 
21. ನೆಲ್ಲಿಹುದಿಕೇರಿ 

ಶ್ರೀ ಶಂಕರ್‌, 
22 . ವಾಲ್ಲೂರು 

ಉಪಯೋಜನಾ ಸಮನ್ವಯಾಧಿಕಾರಿ, 
ತ್ಯಾಗತ್ತೂರು 

ಸರ್ವಶಿಕ್ಷಣ ಅಭಿಯಾನ , ಸಾರ್ವಜನಿಕ 
31. ಚೆಟ್ಟಳ್ಳಿ 

ಶಿಕ್ಷಣ ಇಲಾಖೆ, ಮಡಿಕೇರಿ. 
36. ನಾಕೂರು ಶಿರಂಗಾಲ 

ಶ್ರೀ ಹೆಚ್ .ಎಸ್ . ಪ್ರಕಾಶ್ , 
38 , ಹರದೂರು 

ಜಂಟಿ ನಿರ್ದೇಶಕರು, ವಾಣಿಜ್ಯ ಮತ್ತು 
39 . ಮಾದಾಪುರ 

ಕೈಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. 

ಮಡಿಕೇರಿ 
32 . ಕೆದಕಲ್ 

ಶ್ರೀ ಶಿವಮೂರ್ತಿ, 
34 . ಕಂಬಿಬಾಣೆ 

ಉಪನಿರ್ದೇಶಕರು, ತೋಟಗಾರಿಕಾ 
37. ಸುಂಟಿಕೊಪ್ಪ 

ಇಲಾಖೆ, ಮಡಿಕೇರಿ ತಾಲ್ಲೂಕು, 

ಮಡಿಕೇರಿ 
12. ತೋಳೂರು ಶೆಟ್ಟಳ್ಳಿ 

ಶ್ರೀ ಸಿ. ವಿದ್ಯಾನಂದ, 
9 . ಗೌಡಳ್ಳಿ 

ಉಪನಿರ್ದೇಶಕರು , ಜಲನಯನ 
10 . ದೊಡ್ಡಮಳೆ 

ಅಭಿವೃದ್ಧಿ ಇಲಾಖೆ, ಕೊಡಗು ಜಿಲ್ಲೆ, 
14 . ಹಾನಗಲ್ಲು 

ಮಡಿಕೇರಿ. 

ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


8. | ಸೋಮವಾರಪೇಟೆ 


ವಾಲ್ಲೂರು 
ತ್ಯಾಗತ್ತೂರು 


9. | ಸೋಮವಾರಪೇಟೆ 


ಮಾದಾಪುರ 


10 . | ಸೋಮವಾರಪೇಟೆ 


ಸುಂಟಿಕೊಪ್ಪ 


11 . | ಸೋಮವಾರಪೇಟೆ 


ಹಾನಗಲ್ಲು 


ಪಿ . ಆರ್.1066 


೧೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೭, ೨೦೧೧ 


ಭಾಗ - ೪ಎ 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 143 ಎಲ್‌ಡಬ್ಲೂಎ2010 , ಬೆಂಗಳೂರು, ದಿನಾಂಕ:3ನೇ ಜನವರಿ , 2011 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ :14 ) ಕಲಂ 2 ಖಂಡ ( ಎನ್) ಉಪಖಂಡ (6)ರ ಮೇರೆಗೆ 
“ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 100 ಎಲ್‌ಡಬ್ಲ್ಯೂಎ 2010 , ದಿನಾಂಕ:20.07.2010ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14 ) ಕಲಂ 2 ಖಂಡ ( ಎನ್ ) ಉಪಖಂಡ ( 6) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ” ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ದಿನಾಂಕ:20 .01.2011ರಿಂದ ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಆರ್ . ಪ್ರಭು 
ಪಿ . ಆರ್ . 2 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 133 ಎಲ್‌ಡಬ್ಲೂಎ 2010, ಬೆಂಗಳೂರು, ದಿನಾಂಕ:3ನೇ ಜನವರಿ, 2011 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14 ) ಕಲಂ 2 ಖಂಡ (ಎನ್) ಉಪಖಂಡ ( 6) ರ ಮೇರೆಗೆ 
“ ಇಂಡಸ್ಟಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಅಧಿಸೂಚನೆ ಸಂಖ್ಯೆ: ಕಾಣ 78 ಎಲ್‌ಡಬ್ಲೂಎ 2010 , ದಿನಾಂಕ:28.05.2010ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ಮುಂದುವರಿಸಲು ಸರ್ಕಾರವು ಪರಿಗಣಿಸಿದೆ. 
ಆದುದರಿಂದ, ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14 ) ಕಲಂ 2 ಖಂಡ (ಎನ್) ಉಪಖಂಡ (6) ರ 
ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ ಇಂಡಸ್ಟಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಆರ್. ಪ್ರಭು 
ಪಿ . ಆರ್ . 3 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 135 ಎಲ್‌ಡಬ್ಲೂಎ 2010, ಬೆಂಗಳೂರು, ದಿನಾಂಕ :3ನೇ ಜನವರಿ , 2011 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14) ಕಲಂ 2 ಖಂಡ ( ಎನ್ ) ಉಪಖಂಡ ( 6) ರ ಮೇರೆಗೆ 
“ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಅಧಿಸೂಚನೆ ಸಂಖ್ಯೆ: ಕಾಇ 46 ಎಲ್‌ಡಬ್ಲ್ಯೂಎ 2010, ದಿನಾಂಕ: 23 .04. 2010ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ . ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14 ) ಕಲಂ 2 ಖಂಡ ( ಎನ್ ) ಉಪಖಂಡ ( 6) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ಅಧಿಸೂಚನೆ 
ಹೊರಡಿಸಿದ ದಿನಾಂಕದಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಆರ್. ಪ್ರಭು 
ಪಿ . ಆರ್ . 4 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


